KA/ BG-GPO/2515/AVPP-47/2006-2008 





% NS 
ಶು ಸ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಮಾರ್ಚ್‌ ೮, ೨೦೦೭ (ಫಾಲ್ಗುಣ ೧೭, ಶಕ ವರ್ಷ ೧೯೨೮) ಸಂಚಿಕೆ ೧೦ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ:ಎಲ್‌.ಆರ್‌.ಎಫ್‌.(ಎ)ಸಿಆರ್‌-09/ 2006-07, ಬೆಂಗಳೂರು, ದಿನಾಂಕ:1ನೇ ಫೆಬ್ರವರಿ, 2007 

ವಿಷಯ: ಶ್ರೀ ಬಿ.ಸಿ. ರಾಮಕೃಷ್ಣ, ರವರು ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, ಭೂತಾನಹಳ್ಳಿ ಗ್ರಾಮದ ಸ.ನಂ.27, 28ರಲ್ಲಿ ಒಟ್ಟು 
3-31 ಎ/ಗುಂ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಗೆ ಪಡೆಯಲು ಅನುಮತಿ ಕೋರಿರುವ ಬಗ್ಗೆ. 

ಶ್ರೀ ಬಿ.ಸಿ. ರಾಮಕೃಷ್ಣ, ಇವರು ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, ಭೂತಾನಹಳ್ಳಿ ಗ್ರಾಮದ ಸ.ನಂ.27,28ರಲ್ಲಿ ಒಟ್ಟು 3-31 
ಎ/ಗುಂ ವಿಸ್ತೀರ್ಣದ ಜಮೀನನ್ನು ತೋಟಗಾರಿಕೆ ಹಾಗೂ ಹೂದೋಟದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಖರೀದಿಗೆ 
ಪಡೆಯಲು ಮಾಡಿರುವ ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು ನಮೂನೆ-15 ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪ ವಿಭಾಗಾಧಿಕಾರಿಗಳು 
ಬೆಂಗಳೂರು ದಕ್ಷಿಣ ಉಪವಿಭಾಗ ರವರ ಪತ್ರ ಸಂಖ್ಯೆ: ಎಲ್‌.ಆರ್‌.ಎಫ್‌.(ಎ)(109) ಸಿಆರ್‌-7 / 2006-07 ದಿನಾಂಕ:20.01.2007ರಲ್ಲಿ ಪ್ರಸ್ತಾಪಿತ 
ಗ್ರಾಮದ ಸ.ನಂ. 27, 28ರಲ್ಲಿ ಒಟ್ಟು 3-31 ಎ/ಗುಂ. ಜಮೀನನ್ನು ಖರೀದಿಗೆ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುದಾರಣೆ ಕಾಯ್ದೆ 1961ರ 
ಕಲಂ 109(1)(11)ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಅರ್ಜಿದಾರರು ಖಾತೆದಾರರಿಂದ ಜಮೀನು ಖರೀದಿಗೆ ಪಡೆಯಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ 
ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ತೋಟಗಾರಿಕೆ ಹಾಗೂ ಹೂದೋಟದ ಉದ್ದೇಶಕ್ಕೆ 10 
ಯೂನಿಟ್‌ಗಳವರೆಗೆ ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 
109111) ಮತ್ತು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್‌ 
ತಾಲ್ಲೂಕು, ಜಿಗಣಿ ಹೋಬಳಿ, ಭೂತಾನಹಳ್ಳಿ ಗ್ರಾಮದ ಸ.ನಂ.27, 28ರಲ್ಲಿ 3-31 ಎ/ಗುಂ ವಿಸ್ತೀರ್ಣದ ಜಮೀನನ್ನು ಶ್ರೀ ಬಿ.ಸಿ. ರಾಮಕೃಷ್ಣ ರವರಿಗೆ 
ತೋಟಗಾರಿಕೆ ಹಾಗೂ ಹೂದೋಟದ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಕಲಂ 109(1)(11)ರಡಿ ಹಾಗೂ 
ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ವ್ಯಶಾಇ 47 ಶಾಸನ 2001 ಬೆಂಗಳೂರು ದಿನಾಂಕ:03.04.2003 ರಂತೆ ತೋಟಗಾರಿಕೆ ಹಾಗೂ 
ಹೂದೋಟದ ಉದ್ದೇಶಕ್ಕೆ ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿಂದ ಭೂತಾನಹಳ್ಳಿ ಗ್ರಾಮದ ಸ.ನಂ.27, 28 ರಲ್ಲಿ 3-31 ಎ/ಗುಂ 
ಜಮೀನು ಕ್ರಯದ ಮೂಲಕ ಪಡೆಯಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಅನುಮತಿ ನೀಡಲಾಗಿದೆ. 


( ೩೦೫ ) 


೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 





ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಶಿತಿ 
ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಕೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3ರಲ್ಲಿ ಹೇಳಿರುವಂತೆ, ಶೇ.55 ಪೆಯಿಡ್‌ ಆಫ್‌ ಷೇರು ಬಂಡವಾಳ ಹೊಂದಿರುವ ಕೇಂದ್ರ 
ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು 
ಹೊರತುಪಡಿಸಿ ಸದರಿ ಜಮೀನನ್ನು ಬೇರೆ ರೀತಿ ವರ್ಗಾಯಿಸಬಾರದು. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಉದ್ದೇಶಿತ ಯೋಜನೆಗೆ ಉಪಯೋಗಿಸಿಕೊಳ್ಳಲು ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಬದಲಾವಣೆ ಮಾಡಿಕೊಳ್ಳತಕ್ಕದ್ದು. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 95ರಂತೆ 
ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ., ಒ.ಡಿ.ಪಿ. ಹಾಗೂ ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು. ಮತ್ತು ಪ್ರಸ್ತಾಪಿತ ಭೂಮಿಯನ್ನು 
ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ 
ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಪಿ.ಆರ್‌.62 ಬೆಂಗಳೂರು ಜಿಲ್ಲೆ ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ 4(1) ಮತ್ತು 17(4)ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂ.ಸಿಆರ್‌.120/ 2006-07, ದಿನಾಂಕ:8ನೇ ಫೆಬ್ರವರಿ, 2007 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ಇಲಾಖೆಯವರಿಗೆ ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) ಗಳಲ್ಲಿ 
ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ ಹಾಗೂ 
ಸದರಿ ಕಾಯ್ದೆಯ 402ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ 
ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ 
ವಹಿಸಿಕೊಡಲಾಗಿದೆ. 
ಭೂಸ್ವಾದೀಣ ಕಾಯ್ದೆಯ ಪ್ರಕರಣದ 17 ಉಪಪ್ರಕರಣ (ುರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು 
ಶಾಸನ ರೀತ್ಯ 5(ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ ಆದೇಶ ನಂ.ಕಂಇ/ 28/ ಭೂಸ್ವಾಚ/ 2002 ದಿನಾಂಕ:20.12.2002ರ 
ಪ್ರಕಾರ ಅನುಮತಿ ನೀಡಲಾಗಿದೆ. 
ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ 
ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ 
ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವೊಂದು ವೆಚ್ಚ, ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ ದಾವಣಗೆರೆ ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ 
ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಗಳಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ 


೩೦೭ 





ಜಿಲ್ಲೆ: ದಾವಣಗೆರೆ 


ತಾಲ್ಲೂಕು: ಹರಿಹರ 


ಅನುಸೂಚಿ 


ಹೋಬಳಿ: ಕಸಬಾ 





ಖಾತೆದಾರರ ಹೆಸರು 


ಅನುಭವದಾರರ 
ಹೆಸರು 


ಸರ್ವೆ 
ನಂಬರ್‌ 


ತರಹೆ 


ಸರಹದ್ದುಗಳು (ರಿ.ಸರ್ವೆ ನಂಬರುಗಳು) 





ಪೂರ್ವ 
ಸ.ನಂ. 


ಪಶಿಮ 
ಚ 
ಸ.ನಂ. 


ಉತ್ತರ 
ಸ.ನಂ. 


ಯಾವ ದಿಕ್ಕಿಗೆ 
ಭೂಸ್ವಾಧೀ 
ನವಾಗಿದೆ 


ಭೂಸ್ವಾಧೀನದ 


ವಿಸ್ತೀರ್ಣ ಎ.ಸೆಂ. 


ಒಟ್ಟು 


ವಿಸ್ತೀರ್ಣ ರೂ.ಪೈ. 
ಎ.ಸೆಂ. 





2 


3 


4 


6 


7 


8 


10 


11 


12 13 





1) ಕೊಟ್ರಪ್ಪ ಬಿನ್‌ ಈರಪ್ಪ 

2) ನಂಜಪ್ಪ ಬಿನ್‌ ಈರಪ್ಪ, 

3) ಹಾಲಪ್ಪ ಬಿನ್‌ ಈರಪ್ಪ, 

4) ಶೇಖರಪ್ಪ ಬಿನ್‌ ಈರಪ್ಪ 
5) ಶಿದ್ದಪ್ಪ ಬಿನ್‌ ಈರಪ್ಪ 

6) ರುದ್ರಪ್ಪ ಬಿನ್‌ ಈರಪ್ಪ 

7) ಶಿವಪುತ್ರಯ್ಯ ಬಿನ್‌ ಈರಪ್ಪ 


ದ 
ಸ್ವಂತ 


50 


ಈಗಾಗಲೇ 
ಸ್ವಾಧೀನವಾಗಿರುವ 
ಪ್ರದೇಶ 


ಇದೇ ನಂಬರಿನ 
ಉಳಿಕೆ ಜಮೀನು 


51/2 


ಣಿ 
ಜಿ 
ಟೆ 


2-11 


2-11 





1) ಹನುಮವ್ವ ಕೋಂ 
ದ್ಯಾಮಪ್ಪ 

2) ರೋಣದ ಮಹೇಶ್ವರಪ್ಪ 
ಬಿನ್‌ ಲೇಟ್‌ ರೋಣದ 
ಕೊಟ್ರಪ್ಪ 

3) ಎಂ.ಎನ್‌.ನಾಗಪ್ಪ ಬಿನ್‌ 
4) ಸಣ್ಣವೀರಪ್ಪ ಬಿನ್‌ 
ಬಾಗಲೂರು ರೇಣುಕಪ್ಪ, 

5) ದೇವಪ್ಪ ಬಿನ್‌ ನಾಗಪ್ಪ 
6) ಸಣ್ಣವೀರಪ್ಪ ಬಿನ್‌ 
ಬಾಗಲೂರು ರೇಣುಕಪ್ಪ, 

7) ಹನುಮವ್ವ ಕೋಂ 
ಎಂ.ದ್ಯಾಮಪ್ಪ, ದೊಡ್ಡಬಾತಿ. 


51/2 


ಈಗಾಗಲೇ 
ಸ್ವಾಧೀನವಾದ 
ಜಮೀನು 


ಇದೇ ನಂಬರಿನ 
ಉಳಿಕೆ ಜಮೀನು 


50 


ಗ 
ಗ್ರ 


0-27 





ಜೆ.ಎಂ.ಸಿ. 
ಹೆಚ್ಚುವರಿ. 


0-271. 1-37 











1) ದೇವಪ್ಪ ಬಿನ್‌ ನಾಗಪ್ಪ 
2) ಸಣ್ಣವೀರಪ್ಪ ಬಿನ್‌ 
ಬಾಗಲೂರು ರೇಣುಕಪ್ಪ 

3) ರೋಣದ ಮಹೇಶ್ವರಪ್ಪ 
ಬಿನ್‌ ಲೇಟ್‌ ರೋಣದ 
ಕೊಟ್ರಪ್ಪ 

4) ಎಂ.ಎನ್‌. ನಾಗಪ್ಪ ಬಿನ್‌ 
5) ಸಣ್ಣ ವೀರಪ್ಪ ಬಿನ್‌ 
ಬಾಗಲೂರು ರೇಣುಕಪ್ಪ 








51/1 





ಈಗಾಗಲೇ 
ಸ್ವಾಧೀನವಾದ 
ಜಮೀನು 





ಇದೇ ನಂಬರಿನ 
ಉಳಿಕೆ ಜಮೀನು 








54 





51/2 





ಗ 
ಗ್ರ 





0-08 





0-08 











೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 





























1 2 3 4 5 6 7 8 9 10 11 12 13 
4. | ಹಾಲಪ್ಪ ಕೊಟ್ರಪ್ಪ ಸ್ವಂತ 49 ಖುಷ್ಕಿ ಇದೇ ನಂಬರಿನ ಈಗಾಗಲೇ 52/2 ದೊಡ್ಡಬಾತಿ ಪೂರ್ವ 2-00 2-00 2-60 
ಪರಮೇಶ್ವರಪ್ಪ ಬಿನ್‌ ಉಳಿಕೆ ಜಮೀನು ಸ್ವಾಧೀನವಾದ ಗ್ರಾಮದ ಗಡಿ 
ರೇವಣಪ್ಪ ಜಮೀನು 
5. | ಹಾಲಪ್ಪ ಬಿನ್‌ ರೇವಣಪ್ಪ ಸ್ವಂತ 52/2 ಖುಷ್ಕಿ ಇದೇ ನಂಬರಿನ ಈಗಾಗಲೇ 521 49 ಪೂರ್ವ 0-26 0-26 0-20 
ಉಳಿಕೆ ಜಮೀನು ಸ್ವಾಧೀನವಾದ 
ಜಮೀನು 
6. | 1) ಶೇಖ್ರಪ್ಪ ಬಿನ್‌ ಸಣ್ಣ ಸ್ವಂತ 52/1 ಖುಷ್ಕಿ ಇದೇ ನಂಬರಿನ ಈಗಾಗಲೇ 53 52/2 ಪೂರ್ವ 0-26 0-26 0-62 
ನಿಂಗಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
2) ಜಿ.ಎಸ್‌. ಪತ್ರೇಪ್ಪ ಬಿನ್‌ [a 
ಸಣ್ಣ ನಿಂಗಪ್ಪ 
7. | 1) ಬಿ.ಕೆ. ಶಿವಪ್ಪ ಸ್ವಂತ 54 ಖುಷ್ಕಿ ಈಗಾಗಲೇ ಇದೇ ನಂಬರಿನ 55 ಇದೇ ನಂಬರಿನ ಪಶ್ಚಿಮ 0-19 
2) ಬಿ.ಕೆ.ನಿಂಗಪ್ಪ ಬಿನ್‌ ಸ್ವಾಧೀನವಾದ ಉಳಿಕೆ ಜಮೀನು ಉಳಿಕೆ ಜಮೀನು 
ಕೆ. ವ್ರ 
3) ಬಿ.ಕೆ.ಸದಾಶಿವಪ್ಪ ಬಿನ್‌ 
ಕಲ್ಲಪ್ಪ ಈಗಾಗಲೇ ಇದೇ ನಂಬರಿನ | ಈಗಾಗಲೇ 51 ಪಶ್ಚಿಮ 0-01 ಕಾ ಸಃ 
4) ಬಿ.ಕೆ. ವೀರಪ್ಪ ಬಿನ್‌ ಸ್ವಾಧೀನವಾದ ಉಳಿಕೆ ಜಮೀನು | ಸ್ವಾಧೀನವಾದ 
ಕಲಪ ಜಮೀನು ಜಮೀನು 
೦೨ 
5) ಬಿ.ಕೆ.ಶೇಖರಪ್ಪ ಬಿನ್‌ 
ಕಲ್ಲಪ್ಪ 
6) ರೋಣದ ಮಹೇಶ್ವರಪ್ಪ 
ಬಿನ್‌ ಲೇಟ್‌ ರೋಣದ 
ಕೊಟ್ರಪ್ಪ. 
8. | 1) ಶಿದ್ದಪ್ಪ ಸ್ವಂತ 53 ಖುಷ್ಕಿ ಇದೇ ನಂಬರಿನ ಈಗಾಗಲೇ 56 52 ಪೂರ್ವ 0-32 0-32 0-50 
2) ಕಲ್ಲಪ್ಪ ಬಿನ್‌ ಲಿಂಗಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
ಜಮೀನು 
3) ಕರಿಯಪ್ಪ 
4) ಶಾಂತವೀರಪ್ಪ ಬಿನ್‌ 
ಸಿದಪ 
೧ಎ 















































ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೩೦೯ 








1 2 3 4 5 6 7 8 9 10 11 12 13 





9. | 1) ಇಮಾಂ ಸಾಬ್‌ ಬಿನ್‌ ಸ್ವಂತ 56 ಖುಷ್ಕಿ ಇದೇ ನಂಬರಿನ ಈಗಾಗಲೇ 57 53 ಪೂರ್ವ 1-32 1-32 4-78 
ಬುಡೇನ್‌ ಸಾಬಿ ಉಳಿಕೆ ಜಮೀನು ಸ್ವಾಧೀನವಾದ 
2) ಮಜೀದ್‌ ಸಾಬ್‌ ಬಿನ್‌ ಜಮೀನು 
ಬುಡೇನ್‌ ಸಾಬ್‌ 

3) ಮಹಮ್ಮದ ಸಾಬ್‌ ಬಿನ್‌ 
ಬುಡೇನ್‌ ಸಾಬ್‌ 

4) ಇಮಾಂ ಬಿ ಕೋಂ 
ಮಹಮದ್‌ ಸಾಬ್‌ 
ಅಮರಾವತಿ. 

5) ಮಾಕನೂರ ರಾಮಪ್ಪ 
ಬಿನ್‌ ಕರಿಯಪ್ಪ ಹೆಂಡತಿ, 
ರತ್ನಮ್ಮ 

6) ರಾಮಪ್ಪ ಬಿನ್‌ 
ಮಾಕನೂರ ಕರಿಯಪ್ಪ, 
ದೊಡ್ಡಬಾತಿ 

7) ರಾಮಪ್ಪ ಬಿನ್‌ ಕರಿಯಪ್ಪ 
ಮಾಕನೂರ ದೊಡ್ಡಬಾತಿ 

8) ರಾಮಪ್ಪ ಬಿನ್‌ 
ಮಾಕನೂರ ಕರಿಯಪ್ಪ. 

10. | 1) ಪ.ಇ.ಜೋಡಿ ಸರ್ಕಾರಿ ಸ್ವಂತ 55 ಖುಷ್ಕಿ [ಈಗಾಗಲೇ ಇದೇ ನಂಬರಿನ | ಹಳೇ ರೈಲು 54 
2) ಜಬ್ಬಾರ್‌ ಸಾಬ್‌ ಬಿನ್‌ ಸ್ವಾಧೀನವಾದ ಉಳಿಕೆ ಜಮೀನು ಮಾರ್ಗ 
ಜಮಾಲ್‌ಸಾಬ್‌ ಜಮೀನು 
3) ಚಮನ್‌ ಸಾಬ್‌ 

4) ಇಮಾಂ ಸಾಬ್‌ ಬಿನ್‌ 
ಬುಡೇನ್‌ ಸಾಬ್‌ 

5) ಮಜೀಜ್‌ ಸಾಬ್‌ ಬಿನ್‌ 
ಬುಡೇನ್‌ ಸಾಬ್‌ 

6) ಮಹಮದ್‌ ಸಾಬ್‌ ಬಿನ್‌ 
ಬುಡೇನ್‌ಸಾಬ್‌ 

7) ಅಬ್ದುಲ್‌ ಘನಿ ಬಿನ್‌ 
ಹುಸೇನ್‌ ಸಾಬ್‌ 





ಲ್ವ 
ಗಿ 


1-09 1-09 4-30 























































































































೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 
1 2 4 6 7 8 9 10 11 12 13 
11. | 1) ನಿಂಗಪ್ಪ ಬಿನ್‌ ಸೋಮಪ್ಪ 572 ಈಗಾಗಲೇ ಹಳೆ ರೈಲು 57/1 ಹಳೆ ರೈಲು ಪಶ್ಚಿಮ 0-02 0-28 0-96 

ದತ್ತು ತಂದೆ ಶಂಕರ ಬಿನ್‌ ಸ್ವಾಧೀನವಾದ ಮಾರ್ಗ ಮಾರ್ಗ 
ರಾಮಚಂದ್ರ ಕುಲಕರ್ಣಿ ಜಮೀನು 
2) ಟಿ.ದಶರಥರಾವ್‌ ಬಿನ್‌ ಈಗಾಗಲೇ ಈಗಾಗಲೇ 571 ಈಗಾಗಲೇ ಮಧ್ಯ 0-02 
ತುಳಜಪ್ಪ, ದೊಡ್ಡಬಾತಿ, ಸ್ವಾಧೀನವಾದ ಸ್ವಾಧೀನವಾದ ಸ್ವಾಧೀನವಾದ 
3) ಬಿ.ಎಸ್‌.ದೇಶಪುತ್ರಪ್ಪ ಜಮೀನು ಜಮೀನು ಜಮೀನು 
೦ 
ಬಿನ್‌ ಬಿ.ಕೆ.ಸದಾಶಿವಪ್ಪ ಇದೇ ನಂಬರಿನ (ಈಗಾಗಲೇ 57/1 56 ಪೂರ್ವ 0-22 
ಉಳಿಕೆ ಜಮೀನು ಸ್ವಾಧೀನವಾದ 
ಜಮೀನು 
ದ = ದ ತ ಜೆ.ಎಂ.ಸಿ 0-02 
ಹೆಚ್ಚುವರಿ 
ಚ 
12. | 1) ನಿಂಗಪ್ಪ ಬಿನ್‌ ದತ್ತು ತಂದೆ 571 ಇದೇ ನಂಬರಿನ ಈಗಾಗಲೇ 60 57/2 ಪೂರ್ವ 0-22 1-08 1-64 
ಸೋಮಪ್ಪ, ಕೋಡಿಹಳ್ಳಿ ಉಳಿಕೆ ಜಮೀನು ಸ್ವಾಧೀನವಾದ 
2) ಬಿ.ಎಸ್‌.ದೇಶಪುತ್ರಪ್ಪ ಟೀಮು 
ಬಿನ್‌ ಬಿ.ಕೆ.ಸದಾಶಿವಪ್ಪ ಈಗಾಗಲೇ ಈಗಾಗಲೇ 60 572 ಮಧ್ಯ 0-14 
3) ಟಿ.ದಶರಥ ಬಿನ್‌ ನ್ಹಾನೀನಪಾಥ: ** 'ಸಣಸಾದ 
ತುಳುಜಪ್ಪ, ದೊಡ್ಡಬಾತಿ ಜಮೀನು [ಜಮೀನು 
4) ಟಿ.ದಶರಥ ಬಿನ್‌ ಈಗಾಗಲೇ ಹಳೇ ರೈಲು 60 57/2 ಪಶ್ಚಿಮ 0-08 
ತುಳಜಪ್ಪ, ದೊಡ್ಡಬಾತಿ ಸಾಧನವಾದ. (ಬಟ 
ಜಮೀನು 
ದ ದ ದ ದ ಜೆ.ಎಂ.ಸಿ 0-04 
ಹೆಚ್ಚುವರಿ 
ಚ 
13. | 1) ನಿಂಗಪ್ಪ ಬಿನ್‌ ಮಲ್ಲಪ್ಪ 60/4 ಇದೇ ನಂಬರಿನ (ಈಗಾಗಲೇ 601 57 ಪೂರ್ವ 1-18 1-19 1-66 
2 ಎಂ.ಕೆ. ಸುರೇಶ ಬಿನ್‌ ಉಳಿಕೆ ಜಮೀನು ಸ್ವಾಧೀನವಾದ 
ಕೊಟ್ರಪ್ಪ ಜಮೀನು 
ಈಗಾಗಲೇ ಈಗಾಗಲೇ 60/1 57 ಪಶ್ಚಿಮ 0-01 
ಸ್ವಾಧೀನವಾದ ಸ್ವಾಧೀನವಾದ 
ಜಮೀನು ಜಮೀನು 








ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೩೧೧ 






































1 2 3 4 5 6 7 8 9 10 11 12 13 
14. | ಹನುಮಂತಪ್ಪ ಬಿನ್‌ ಸ್ವಂತ 60/1 ಖುಷ್ಕಿ ಇದೇ ನಂಬರಿನ (ಈಗಾಗಲೇ 61 60/4 ಪೂರ್ವ 1-10 1-11 1-68 
ದೊಡ್ಡಸೋಮಲಿಂಗಪ್ಪ, ಉಳಿಕೆ ಜಮೀನು ಸ್ವಾಧೀನವಾದ 
ಸೂಮದಿಳ ಜಮೀನು 
ಈಗಾಗಲೇ ಇದೇ ನಂಬರಿನ 61 60/4 0-01 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
15. | 1) ಗುರುಬಸಪ್ಪ ಬಿನ್‌ ಮಲ್ಲಪ್ಪ ಇದೇ ನಂಬರಿನ (ಈಗಾಗಲೇ 64 60 ಪೂ 1-20 1-21 2-09 
2) ಎಂ.ಅಶೋಕ ಬಿನ್‌ ಉಳಿಕೆ ಜಮೀನು ಸ್ವಾಧೀನವಾದ 
ಮಲ್ಲಪ್ಪ ಜಮೀನು 
3) ಸರ್ವಮಂಗಳಮ್ಮ ಕೋಂ ಈಗಾಗಲೇ ಇದೇ ನಂಬರಿನ 64 60 ಪ 0-01 
ಸಣ್ಣನಿಂಗಪ್ಪ ಸ್ವಾಧೀನವಾದ ಉಳಿಕೆ ಜಮೀನು 
4) ಬುಳ್ಳಮ್ವಮರಿಕೊಟ್ರಪ್ಪ ಜಮೀನು 
5) ಕೆ.ಕೊಟ್ರಬಸಪ್ಪ ಬಿನ್‌ 
ಮರಿಕೊಟ್ರಪ್ಪ 
6) ಶೇಕ್ರಪ್ಪ ಬಿನ್‌ ಸಣ್ಣ 
ನಿಂಗಪ್ಪ 
16. | 1) ಕಮಲಮ್ಮ ಕೋಂ ಇದೇ ನಂಬರಿನ (ಈಗಾಗಲೇ 64/1 61 0-29 0-30 1-01 
ಬಸವರಾಜಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
2) ಸಿ.ರೇವಣಪ್ಪ ಬಿನ್‌ ಜಮೀನು 
ಚನ್ನಪ್ಪ, ದೊಡ್ಡಬಾತಿ. ಈಗಾಗಲೇ ಇದೇ ನಂಬರಿನ 64/1 61 0-01 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
17. | ಎಂ.ವಿ.ನಾಯ್ಕ ಬಿನ್‌ ಇದೇ ನಂಬರಿನ ಈಗಾಗಲೇ 71 64/2 ಪೂ 0-10 0-107, 0-39 
ವಿರುಪಾಕ್ಷನಾಯ್ಕ ಉಳಿಕೆ ಜಮೀನು ಸ್ವಾಧೀನವಾದ 
ಜಮೀನು 
ಈಗಾಗಲೇ ಇದೇ ನಂಬರಿನ 72 642 0-001 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
18. | ಹೆಚ್‌.ಕೆ. ಶಿವಣ್ಣ ಬಿನ್‌ ಇದೇ ನಂಬರಿನ ಈಗಾಗಲೇ ಇದೇ ನಂಬರಿನ 64 0-01 0-01 0-03 
ವೀರಪ್ಪ, ಹರಿಹರ ಉಳಿಕೆ ಜಮೀನು ಸ್ವಾಧೀನವಾದ ಉಳಿಕೆ 
ಜಮೀನು ಜಮೀನು 












































೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 










































































1 2 3 4 5 6 7 8 9 10 11 12 13 
19. ವೈ. ನಾಗಪ್ಪ ಬಿನ್‌ ಎರೇಸೀಮೆ ಸ್ವಂತ 722 ಖುಷ್ಕಿ ಇದೇ ನಂಬರಿನ (ಈಗಾಗಲೇ 721 ಈಗಾಗಲೇ ಪೂರ್ವ 0-02 0-07 0-26 
ಬಸಪ್ಪ ಉಳಿಕೆ ಜಮೀನು ಸ್ವಾಧೀನವಾದ ಸ್ವಾದೀನವಾದ 
ಮತ್ತು 71 ಜಮೀನು ಜಮೀನು 
ಈಗಾಗಲೇ ಇದೇ ನಂಬರಿನ 72/1 64 ಪಶ್ಚಿಮ 0-03 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
ದ ದ ದ ದ ಜೆ.ಎಂ.ಸಿ. 0-02 
ಹೆಚ್ಚುವರಿ 
20. | ಎಂ.ಎಸ್‌. ಶಿವಕುಮಾರ್‌ ಸ್ವಂತ 721 ಖುಷ್ಕಿ ಇದೇ ನಂಬರಿನ (ಈಗಾಗಲೇ 73 72/2 ಪೂರ್ವ 0-03 0-091 0-35 
ಬಿನ್‌ ಸಂಗಪ್ಪ ಉಳಿಕೆ ಜಮೀನು ಸ್ವಾಧೀನವಾಗಿರುವ 
ಜಮೀನು 
ಈಗಾಗಲೇ ಇದೇ ನಂಬರಿನ 73 722 ಪಶ್ಚಿಮ 0-03 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
- - - - ಜೆ.ಎಂ.ಸಿ. 0-031, 
ಹೆಚ್ಚುವರಿ 
21. | 1) ಹೆಚ್‌. ಉಜ್ಜಪ್ಪ ಬಿನ್‌ ಸ್ವಂತ 73 ಖುಷ್ಕಿ ಇದೇ ನಂಬರಿನ ಈಗಾಗಲೇ 74 722 ಪೂರ್ವ 0-06 0-16 0-34 
ಸಣ್ಣಮಲ್ಲಪ್ಪ, ಪೈ.ಕಿ. ಉಳಿಕೆ ಜಮೀನು ಸ್ವಾಧೀನವಾಗಿರುವ 
2) ಹೆಚ್‌ .ಮರಳಪ್ಪ ಬಿನ್‌ ಜಮೀನು 
ಸಣ್ಣಮಲ್ಲಪ್ಪ ಈಗಾಗಲೇ ಇದೇ ನಂಬರಿನ 74 722 ಪಶ್ಚಿಮ 0-06 
3) ಹೆಚ್‌. ರೇವಣಸಿದ್ದಪ್ಪ ಸ್ವಾಧೀನವಾದ ಉಳಿಕೆ ಜಮೀನು 
ಬಿನ್‌ ಸಣ್ಣಮಲ್ಲಪ್ಪ ಜಮೀನು 
4) ಹೆಚ್‌.ಮಲ್ಲೇಶಪ್ಪ ಬಿನ್‌ ನ 3 ಪ 2 ಜೆ.ಎಂ.ಸಿ. 0-04 
ಸಣ್ಣಮಲ್ಲಪ್ಪ ಹೆಚ್ಚುವರಿ 
5) ಜೆಟ್ಟಪ್ಪ ಬಿನ್‌ ಮಲ್ಲೇಶಪ್ಪ, kK 
ಅಮರಾವತಿ 
6) ಮಂಜಪ್ಪ ಬಿನ್‌ 
ಮಲ್ಲೇಶಪ್ಪ, 
7) ರೇವಣಸಿದ್ದಪ್ಪ ಬಿನ್‌ 
ಸಿದ್ದಪ್ಪ, ಹಿರೇಬಿದ್ದಿ, 
8) ಚನ್ನಬಸಪ್ಪ ಬಿನ್‌ 
ಸಿದ್ದಿಂಗಪ್ಪ, ಹಿರೇಬಿದ್ದಿ 
9) ಬಸಪ್ಪ ಬಿನ್‌ ಸಿದ್ದಿಂಗಪ್ಪ, 
ಹಿರೇಬಿದ್ರಿ ಅಮರಾವತಿ. 

























































































ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೩೧೩ 
1 2 4 5 6 7 8 9 10 11 12 13 
22. | ಬಿ.ಎಸ್‌. ರಾಮಲಿಂಗೇಶ ಸ್ವಂತ 745 | ಖುಷ್ಕಿ ಇದೇ ನಂಬರಿನ ಈಗಾಗಲೇ 746 73 ಪೂರ್ವ 0-02 0-3, 0-05 

ಬಿನ್‌ ಬಸಣ್ಣ, ಗಾಣಿಗಾರ, ಉಳಿಕೆ ಜಮೀನು ಸ್ವಾಧೀನವಾದ 
(ಪಹಣಿ ಸರ್ವೆ ಜಮೀನು 
ನಂ.74/ಪಿ:ಪಿ2) ಈಗಾಗಲೇ ಇದೇ ನಂಬರಿನ 743 73 ಪಶ್ಚಿಮ 0-011, 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
23. | ಜಿ.ಎಸ್‌. ಭರಮಪ್ಪ ಬಿನ್‌ ಸ್ವಂತ 746 ಖುಷ್ಕಿ ಇದೇ ನಂಬರಿನ (ಈಗಾಗಲೇ 74/3 745 ಪೂರ್ವ 0-01 0-01 0-02 
ಶಾಂತಪ್ಪ (ಪಹಣಿ ಸರ್ವೆ ಉಳಿಕೆ ಜಮೀನು ಸ್ವಾಧೀನವಾಗಿರುವ 
ನಂ.743ಪಿ:ಪಿ3) ಜಮೀನು 
24. | ಮಲ್ಲಮ್ಮ ಕೋಂ ಮುರಿಗೆಪ್ಪ, | ಸ್ವಂತ 74/3 ಖುಷ್ಕಿ ಇದೇ ನಂಬರಿನ (ಈಗಾಗಲೇ 75 746 ಪೂರ್ವ 0-02 0-41, 0-03 
ಅಮರಾವತಿ (ಪಹಣಿ ಸರ್ವೆ ಉಳಿಕೆ ಜಮೀನು ಸ್ವಾಧೀನವಾದ 
ನಂ.743ಪ:ಪ1) ಮತ್ತು 746 ಜಮೀನು 
ಈಗಾಗಲೇ ಇದೇ ನಂಬರಿನ | ಅಮರಾವತಿ 745 ಪಶ್ಚಿಮ 0-02, 
ಸ್ವಾಧೀನವಾದ ಉಳಿಕೆ ಜಮೀನು | ಗ್ರಾಮದ ಗಡಿ 
ಜಮೀನು 
25. | 1) ಬಿ.ವೆಂಕಪ್ಪ ಬಿನ್‌ ಭೀಮಪ್ಪ | ಸ್ಪಂತ 751 ಖುಷ್ಕಿ ಇದೇ ನಂಬರಿನ (ಈಗಾಗಲೇ 752 74 ಪೂರ್ವ 0-06 0-061) 0-09 
2) ಗಿರಿಜಮ್ಮ ಕೋಂ ಕೃಷ್ಣಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
3) ಮಲ್ಲಮ್ಮ ಕೋಂ ಜಮೀನು 
ಮುರಿಗೆಪ್ಪ, ಅಮರಾವತಿ, 
4) ಬಿ. ಭರಮಪ್ಪ ಬಿನ್‌ 
ಮರದ ಚನ್ನಬಸಪ್ಪ, 
5) ಜಿ.ಎಸ್‌. ಭರಮಪ್ಪ ಬಿನ್‌ 
ಶಾಂತಪ್ಪ 
26. | 1) ಶೇಖರಪ್ಪ ಬಿನ್‌ ಸಣ್ಣ ಸ್ವಂತ 48 ಖುಷ್ಕಿ ದೊಡ್ಡಬಾತಿ 49 ಇದೇ ನಂಬರಿನ | ದೊಡ್ಡಬಾತಿ ದ 0-09 0-09 0-35 
ನಿಂಗಪ್ಪ ಗ್ರಾಮದ ಗಡಿ ಉಳಿಕೆ ಗ್ರಾಮದ ಗಡಿ 
2) ಹಾಲಪ್ಪ ಬಿನ್‌ ಬಣಕಾರ ಜಮೀನು 
ರೇವಣಪ್ಪ 
27.| 1) ಮಲ್ಲಪ್ಪ ತಾಯಿ ಲಕ್ಷ ಮ್ಮ | ಸ್ವಂತ 75/2 ಖುಷ್ಕಿ ಣದೇನಂಬರಿನ ಅಮರಾವತಿ ಇದೇ ನಂಬರಿನ 751 - 0-02 0-02 0-05 
ತಳವಾರ ಉಳಿಕೆ ಜಮೀನು ಗ್ರಾಮದ ಗಡಿ ಉಳಿಕೆ 
2) ಬಸಪ್ಪ ಬಿನ್‌ ಪಕ್ಕೀರಪ್ಪ ಜಮೀನು 
3) ನಾಗರಾಜ 
4) ಸುಬ್ಬರಾವು ಬಿನ್‌ 
ಭುಜಂಗರಾವ್‌ 
ಒಟ್ಟು 19-19 19-19 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 44 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 








೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌/ 70/ 2006-07, ದಿನಾಂಕ:3ನೇ ಫೆಬ್ರವರಿ, 2007 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ರವರ ಅಧಿನಿಯಮದ 4()ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 


ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (4ನೇ ಉಪಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ಸಂಖ್ಯೆ: ಕಂಇ 13 ಎಕ್ಕೂಡಬ್ಲ್ಯ್ಯು 2004, ದಿನಾಂಕ:17.06.2004 ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ 
ಸದರಿ ಅಧಿನಿಯಮದ 5(ಎ) ಪ್ರಕರಣದ ಉಪಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೆಶಿಸಿರುತ್ತದೆ. 


ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ 
ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ನೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ನೊಣವಿನಕೆರೆ ಗ್ರಾಮ: ಚಿಗ್ಗಾವಿ, ಕುಡುವನಘಟ್ಟ, ನೊಣವಿನಕೆರೆ 
ಅಮಾನಿಕೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 ೨ 6 7 8 9 10 11 
1. ಗ್ರಾಮ: ಚಿಗಾವಿ 
1. | ಲಕ್ಷಮ್ಮ ಕೋಂ ಸಣ್ಣಪ್ಪ, | ಲಕ್ಷಮ್ಮ ನಾಗರಾಜು, | 281 ಖುಷ್ಕಿ ಉಳಿಕೆ ಉಳಿಕೆ ವಿ.ನಾಲೆ 18/1ಬಿ 0-021, 0-07 
ನಾಗರಾಜು, ರಂಗಪ್ಪ ರಂಗಪ್ಪ 
2. ಗಂಗಮ್ಮ ಕೋಂ ಲಕ್ಕಣ್ಣ ಗಂಗಮ್ಮ 18/1ಬಿ ಖುಷ್ಕಿ 29,9/3 ಉಳಿಕೆ 28/1 181ಎ 0-05 0-16 






















































































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೩೧೫ 
1 2 3 4 5 6 7 8 9 10 11 
3. | ರಾಮೇಗೌಡ ಬಿನ್‌ ಚೆಲುವೇಗೌಡ, | ರಾಮೇಗೌಡ, ಸಿ.ಎಂ. | 181ಎ ಖುಷ್ಕಿ 9/3, 9/2 ಉಳಿಕೆ 18/1ಬಿ 18/11 0-021, 0-07 

ಸಿ.ಎಂ. ಮಹಾಲಕ್ಷ ಮ್ಮ ಕೋಂ | ಮಹಾಲಕ್ಷ ಮೃ 
ಬ್ಯಾಟಪ್ರ, ಬೋರಮ್ಮ ಕೋಂ | ಬೋರಮ್ಮ 
ಶಿವಣ್ಣ ಮಹಲಿಂಗಪ್ಪ ಬಿನ್‌ | ಮಹಲಿಂಗಪ್ಪ, ಸಿ.ಆರ್‌. 
ರಾಮೇಗೌಡ, ಸಿ.ಆರ್‌. | ಬೆಟ್ಟಸ್ವಾಮಿ. 
ಬೆಟ್ಟಸ್ವಾಮಿ ಬಿನ್‌ ರಾಮೇಗೌಡ. 
4. | ಬಿಳಿಯಪ್ಪ ಬಿನ್‌ ದಾಸಪ್ಪ ಬಿಳಿಯಪ್ಪ 18/11 ಖುಷ್ಕಿ 9/2,9/1 ಉಳಿಕೆ 18/1ಎ ಉಳಿಕೆ 0-001 0-02 
5. | ಹುಚ್ಚಣ್ಣ ಬಿನ್‌ ಯಲ್ಲಯ್ಯ ಹುಚ್ಚಣ್ಣ 9/2 ಖುಷ್ಕಿ ಉಳಿಕೆ 181ಎ ಉಳಿಕೆ 9/1 0-00 0-02 
18/11 
6. | ನಂಜಪ್ಪ ಬಿನ್‌ ಹನುಮಂತಯ್ಯ ಎಲ್ಲಮ್ಮನ ಮಗ ನಂಜಪ್ಪ 9/1 ಖುಷ್ಕಿ ಉಳಿಕೆ 18/11 9/2 9/15 0-027, 0-08 
7. | ಕೆ.ಟಿ. ಪ್ರಕಾಶ್‌ ಬಿನ್‌ ತಿಮ್ಮೇಗೌಡ ಕೆ.ಟಿ. ಪ್ರಕಾಶ್‌ 915 ಖುಷ್ಕಿ ಉಳಿಕೆ ಉಳಿಕೆ 9/1 9/8 0-021, 0-08 
8. | ಕೆ.ಟಿ. ಪ್ರಕಾಶ್‌ ಬಿನ್‌ ತಿಮ್ಮೇಗೌಡ, | ಕೆ.ಟಿ. ಪ್ರಕಾಶ್‌, ಶಿದ್ದಯ್ಯ 9/8 ಖುಷ್ಕಿ ಉಳಿಕೆ ಉಳಿಕೆ 9/15 910ಎ 0-031, 0-11 
ಶಿದ್ದಯ್ಯ ಬಿನ್‌ ಶಿದ್ದೇಗೌಡ 
9. | ಕೆ.ಟಿ. ಪ್ರಕಾಶ್‌ ಬಿನ್‌ ತಿಮ್ಮೇಗೌಡ ಕೆ.ಟಿ. ಪ್ರಕಾಶ್‌ 9/10ಎ ಖುಷ್ಕಿ 9/8 9/8 ಉಳಿಕೆ ಉಳಿಕೆ 0-04 0-13 
10. | ಶಿದ್ದಯ್ಯ ಬಿನ್‌ ಶಿದ್ದಯ್ಯ ಶಿದ್ದಯ್ಯ 9/14 ಖುಷ್ಕಿ ಉಳಿಕೆ ಉಳಿಕೆ 9/8 16/1ಸಿ 0-021, 0-08 
11. | ಸಿ.ಎಂ. ಮಹಾಲಕ್ಷ್ಮಮ್ಮ ಕೋಂ | ಸಿ.ಎಂ.ಮಹಾಲಕ್ಷ ಮ್ಮ 16/1ಸಿ ಖುಷ್ಕಿ 16/2 9/14 ಉಳಿಕೆ ಉಳಿಕೆ 0-05% 0-16 
ಸಣ್ಣಬ್ಯಾಟಪ್ಪ 
12. | ಹನುಮಂತಯ್ಯ ಬಿನ್‌ ತಿಮ್ಮಯ್ಯ, | ಹನುಮಂತಯ್ಯ, ತಿಮಪ್ಪ, | 16/2 ಖುಷಿ 16/3ಬ2 16/1, ಉಳಿಕೆ | ಗ್ರಾಮದ ಗಡಿ 0-061 0-19 
ತಿಮ್ಮಪ್ಪ ಬಿನ್‌ ತಿಮ್ಮಯ್ಯ, ತಿಮ್ಮಪ್ಪ | ತಿಮ್ಮಪ್ಪ ಉಳಿಕೆ ಉಳಿಕೆ 
ಬಿನ್‌ ಮೂಡ್ಲಿಗಿರಿಯಪ್ಪ 
13. ಬಸಮ್ಮ ಕೋಂ ಕಲ್ಲಿಬಸವೇಗೌಡ ಬಸಮ್ಮ 16/3ಬಿ2 ಖಿಷ್ಠಿ 16/4 16/2 ಉಳಿಕೆ ಗ್ರಾಮಗಡಿ 0-041 0-13 
14. | ಗೋಪಾಲಕೃಷ್ಣ ಬಿನ್‌ ನಿಂಗಯ್ಯ, | ಶಿವಯ್ಯ, ಗೋಪಾಲಕೃಷ್ಣ, 164 ಖುಷ್ಕಿ 165ಬಿ 163ಬಿ2 ಉಳಿಕೆ ಗ್ರಾಮಗಡಿ 0-02 0-08 
ಶಂಕರಪ್ಪ ಬಿನ್‌ ನಿಂಗಯ್ಯ, | ತೋಪೇಗೌಡ 
ತೋಪೇಗೌಡ ಬಿನ್‌ 
ಸಣ್ಣತಿಮೇಗೌಡ 
ಣ ಅ 
15. | ಎಲ್ಲಯ್ಯ ಬಿನ್‌ ರಂಗಯ್ಯ ಎಲ್ಲಯ್ಯ 165ಬಿ ಖುಷ್ಕಿ 165ಎ 16/4 ಉಳಿಕೆ ಗ್ರಾಮಗಡಿ 0-03 0-09 
































































































































೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 
1 2 3 4 5 6 7 8 9 10 11 
16. | ತಿಮ್ಮಯ್ಯ ಉ: ಕುಳ್ಳಪ್ಪ ಬಿನ್‌ | ತಿಮ್ಮಯ್ಯ ಉ: ಕುಳ್ಳಪ್ಪ 165ಎ ಖುಷ್ಕಿ ಗ್ರಾಮಗಡಿ 165ಬಿ ಉಳಿಕೆ ಗ್ರಾಮಗಡಿ 0-02 0-09 

ತಿಮ್ಮೇಗೌಡ 
ಒಟ್ಟು 1-13 1-6 
2. ಗ್ರಾಮ: ಕುಡುವನಘಟ್ಟ 
17. | ಗೋಪಾಲಕೃಷ್ಣಯ್ಯ ಬಿನ್‌ ನಿಂಗಪ್ಪ, | ಗೋಪಾಲಕೃಷ್ಣಯ್ಯ, 69/2 ಖುಷ್ಕಿ 68 65/1 ಗ್ರಾಮಗಡಿ ಉಳಿಕೆ 0-01), 0-0 
ಶಂಕರಪ್ಪ ಬಿನ್‌ ನಿಂಗಪ್ಪ ಶಂಕರಪ್ಪ 
18. | ತೋಪೇಗೌಡ ಬಿನ್‌ ತಿಮ್ಮೇಗೌಡ, | ತೋಪೇಗೌಡ, 68 ಖುಷ್ಕಿ 44 69/2 ಗ್ರಾಮಗಡಿ ಉಳಿಕೆ 0-05 0-0 
ರಂಗೇಗೌಡ ಬಿನ್‌ ತಿಮ್ಮೇಗೌಡ ರಂಗೇಗೌಡ 
19. | ಕೆ.ಎಸ್‌. ರಾಮಯ್ಯ ಬಿನ್‌ | ಕೆ.ಎಸ್‌. ರಾಮಯ್ಯ, | 44 ಖುಷ್ಕಿ ಗ್ರಾಮಗಡಿ 68 ಗ್ರಾಮಗಡಿ ಉಳಿಕೆ 0-03 0-0 
ಸಣ್ಣದಾಸಪ್ಪ, ಡಿ.ತಿಮ್ಮಯ್ಯ ಬಿನ್‌ | ಡಿ.ಶಿಮ್ಮಯ್ಯ, ವರದಯ್ಯ, 
ದಾಸಪ್ಪ, ವರದಯ್ಯ ಬಿನ್‌ | ಗಣೇಶ, ಚಿಕ್ಕಣ್ಣ, 
ದಾಸಪ್ಪ, ಗಣೇಶ ಬಿನ್‌ ತಿಮ್ಮಯ್ಯ, | ಕರೇತಿಮ್ಮಯ್ಕ, ಗಂಗಪ್ಪ 
ಚಿಕ್ಕಣ್ಣ ಬಿನ್‌ ದೊಡ್ಡದಾಸಪ್ಪ, 
ಕರೇತಿಮ್ಮಯ್ಯ ಬಿನ್‌ ಕುರಿತಿಮ್ಮಯ್ಯ, 
ಗಂಗಪ್ಪ ಬಿನ್‌ ಕುರಿತಿಮ್ಮಯ್ಯ. 
ಒಟ್ಟು 0-10 0-00 
3. ಗ್ರಾಮ: ನೊಣವಿನಕೆರೆ ಅಮಾನಿಕೆರೆ 
20. | ಸಿ.ಎನ್‌. ನಾಗರಾಜು ಬಿನ್‌ | ಸಿ.ಎನ್‌. ನಾಗರಾಜು, | 3411 ಖಿಷ್ಠಿ 350/1 ಗ್ರಾಮಗಡಿ ಉಳಿಕೆ ಉಳಿಕೆ 0-07 0-2 
ನಂಜಪ್ಪ, ಕೆ.ಎಸ್‌. ರಾಮಯ್ಯ ಬಿನ್‌ | ಬಿ.ಕೆ. ರಾಜಶೇಖರಯ್ಯ, 350/1 
ಸಣ್ಣದಾಸಪ್ಪ, ಡಿ.ತಿಮ್ಮಯ್ಯ ಬಿನ್‌ | ಕೆ.ಎಸ್‌. ರಾಮಯ್ಯ 
ದಾಸಪ್ಪ, ವರದಯ್ತ ಬಿನ್‌ ದಾಸಪ್ಪ 
21. | ಕೋನೇಗೌಡ ಬಿನ್‌ ತಿಮ್ಮೇಗೌಡ, | ಕೋನೇಗೌಡ, 350/1 ಖುಷ್ಕಿ ಉಳಿಕೆ 347/1 ಉಳಿಕೆ 347/1 0-01), 0-00 
ಜಿ.ತಿಮ್ಮೇಗೌಡ ಬಿನ್‌ ತಿಮ್ಮೇಗೌಡ, | ತಿಮ್ಮೇಗೌಡ, ಚಿಕ್ಕಣ್ಣ, 
ಕುರಿತಿಮ್ಮಯ್ಯ ಬಿನ್‌ ಮಾ.ಶಿಮ್ಮಯ್ಯ, | ವರದಯ್ಯ, ಗಣೇಶಯ್ಯ, 
ವರದಯ್ಯ ಬಿನ್‌ ದಾಸಪ್ಪ, | ಕರೇತಿಮ್ಮಯ್ಯ, ಗಂಗಪ್ಪ, 
ಗಣೇಶಯ್ಯ ಬಿನ್‌ ಕೆ.ತಿಮ್ಮಯ್ಯ, | ಶಿವಯ್ಯ, ಗೌರಮ್ಮ 
ಕರೇತಿಮ್ಮಯ್ಯ ಬಿನ್‌ ತಿಮ್ಮಯ್ಯ, | ಕೆ.ಎಸ್‌. ರಾಮಯ್ಯ. 
ಗಂಗಪ್ಪ ಬಿನ್‌ ತಿಮ್ಮಯ್ಯ, ಶಿವಯ್ಯ 
ಬಿನ್‌ ತಿಮ್ಮಯ್ಯ, ಗೌರಮ್ಮ ಕೋಂ 
ಮಹಲಿಂಗಪ್ಪ, ಕೆ.ಎಸ್‌. ರಾಮಯ್ಯ 
ಬಿನ್‌ ಸಣ್ಣದಾಸಪ್ಪ 
ಒಟ್ಟು| 0-08% 0-02 

















ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೩೧೭ 
































ಭಾಗ - ೬ 
ಘೋಷ್ಟಾರೆ 
ಗ್ರಾಮದ ಹೆಸರು ಖುಷ್ಕಿ 
ಜಿಗ್ಗಾವಿ 1-137, 
ಕುಡವನಘಟ್ಟ 0-10 
ನೊಣವಿನಕೆರೆ ಅಮಾನಿಕೆರೆ 0-08 
ಒಟ್ಟು 1-32 
ಪಿ.ಆರ್‌. 49 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಂತಿಮ ಅಧಿಸೂಚನೆ 


ನಂ.ಕೆ.ಎಸ್‌.ಎ.: ಸಿ.ಆರ್‌: 20/ 05-06, ದಿನಾಂಕ:7ನೇ ಫೆಬ್ರವರಿ, 2007 


ಸಿ.ಆರ್‌.20/ 05-06, ದಿನಾಂಕ:02.08.2006ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ ನಲ್ಲಿರುವ ಬೆಂಗಳೂರು ನಗರ 


ನಂ. ಕೆ.ಎಸ್‌.ಎ.: 
ಪ್ರದೇಶವೆಂದು ಘೋಷಿಸಿ ಸಂಬಂಧಿಸಿದವರಿಂದ 


ಗೌತಮ್‌ ನಗರ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ನಿರ್ಮೂಲನೆ ಮತ್ತು ಅಭಿವೃದ್ಧಿ ಕಾಯ್ದೆ 1973ರ ಸೆಕ್ಟನ್‌ 3 ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ 
ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಸದರಿ ಪ್ರಿಲಿಮಿನರಿ ಅಧಿಸೂಚನೆಗೆ ಸಂಬಂಧಿಸಿದಂತೆ ಆಯುಕ್ತರು, ಬೆಂಗಳೂರು ಅಭಿವೃದ್ಧಿಪ್ರಾಧಿಕಾರದವರು ದಿನಾಂಕ:03.11.2006ರಂದು ಆಕ್ಷೇಪಣೆ ಸಲ್ಲಿಸಿ ಹಾಲಿ 
ಪ್ರದೇಶವೆಂದು ಘೋಷಣೆ ಮಾಡಬಾರದೆಂದು ಆಕ್ಷೇಪಣೆ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯವರು ವರದಿ ಸಲ್ಲಿಸಿ ಈ 
ಪ್ರದೇಶವು ಕೊಳಚೆ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇದನ್ನು ಕೊಳಚೆ ಪ್ರದೇಶವೆಂದು ಅಂತಿಮವಾಗಿ ಘೋಷಿಸುವಂತೆ ತಿಳಿಸಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ ಮನೆಗಳು ದುರಸ್ಲಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ 
ಪ್ರದೇಶವನ್ನು ಅಭಿವೃದ್ದಿ ಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದವರ ಆಕ್ಷೇಪಣೆಯನ್ನು ತಿರಸ್ಕರಿಸಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ದಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ 
ಸೆಕ್ಸನ್‌ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


ಸ್ವತ್ತು ಪ್ರಾಧಿಕಾರದ ಸ್ವತ್ತಾಗಿರುವುದರಿಂದ ಕೊಳಚೆ 
ಶದಲ್ಲಿ ಗುಡಿಸಲು ಇರುವುದರಿಂದ ಹಾಗೂ ಈ 


6. 
೩೭ 


ಪ್ರದೆ! 


(8 












































ಷೆಡ್ಯೂಲ್‌ 
ಬೆಂಗಳೂರು ನಗರ ರಾಜಾಜಿನಗರ ಕ್ಷೇತ್ರದ ಮಹಾಲಕ್ಷ್ಮಿ ಬಡಾವಣೆ ವ್ಯಾಪ್ತಿಯಲ್ಲಿ ಬರುವ ಗೌತಮ್‌ನಗರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 
ಕ್ರ. ಕೊಳಚಿ ಪ್ರದೇಶದ ಹೆಸರು ಮತ್ತು ಸ್ಥಳ ಮಾಲೀಕರ ಹೆಸರು ಸರ್ವೆ ನಂ. ವಿಸ್ತೀರ್ಣ ಚಿಕ್ಕುಬಂದಿಗಳು 
ಸಂ. (ಚ.ಅ.) ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1. ಗೌತಮ್‌ ನಗರ ಕೊಳಚೆ ಪ್ರದೇಶ ಬಿ.ಡಿ.ಎ. ನಿವೇಶನ ಸಂಖ್ಯೆ: | ನಿವೇಶನ ಸಂಖ್ಯೆ 189 0.3 % ಗುಂಟೆ ಖಾಸಗಿ ಮನೆ | ಮೋರಿ ಖಾಲಿ ಜಾಗ, | ಮೋರಿ ರಸ್ತೆ 
190, 191 ಮತ್ತು 180 ಖಾಸಗಿ 
ಪಿ.ಆರ್‌. 66 ಎಂ.ಎ.ಸಾಧಿಕ್‌ 


ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ನಂ.ಎಲ್‌.ಎನ್‌ಡಿ.ಸಿಆರ್‌ 5:2002-03, ದಿನಾಂಕ:9ನೇ ಜನವರಿ, 2007 

ವಿಷಯ: ಗೌರಿಬಿದನೂರು ತಾಲ್ಲೂಕು ಕಸಬಾ ಹೋಬಳಿಯ ಹಿರೇಬಿದನೂರು ಗ್ರಾಮದ ಸ.ನಂ. 202ರ ಸರ್ಕಾರಿ ಕೆರೆ ಅಂಗಳದ 1 ಎಕರೆ 25 ಗುಂಟೆ ಪ್ರದೇಶದ ಪೈಕಿ 0-20 ಗುಂಟೆಯನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಶ್ರೀ 
ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್‌ (ರಿ) ಮಂಡ್ಯ ರವರಿಗೆ ಮಂಜೂರಿ ಮಾಡಲು ಮತ್ತು ಉಳಿಕೆ 1 ಎಕರೆ 05 ಗುಂಟೆ ಜಮೀನನ್ನು ಇತರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸಿಕೊಳ್ಳಬೇಕಾಗಿರುವುದರಿಂದ ಒಟ್ಟು 1 ಎಕರೆ 25 ಗುಂಟೆ 
ಜಮೀನಿಗೆ ಸಾರ್ವಜನಿಕ ಹಕ್ಕನ್ನು ನಿವೃತ್ತಿಗೊಳಿಸಿ ಸದರಿ ಶೀರ್ಷಿಕೆಯಿಂದ ತಗ್ಗಿಸಿ ಮುಂದಿನ ಕ್ರಮ ಕೈಗೊಳ್ಳುವ ವಿಚಾರ. 

ಉಲ್ಲೇಖ: ಸರ್ಕಾರದ ಪತ್ರ ನಂ.ಆರ್‌.ಡಿ. 12 ಎಲ್‌ಜಿಕೆ 2002 ದಿನಾಂಕ:ಅಕ್ಟೋಬರ್‌ 2003. 

ಅಧಿಸೂಚನೆ 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗೆ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಕೆರೆ ಅಂಗಳದ ಪೂರ್ತಿ ಜಮೀನು ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕಾಗಿ ಅಗತ್ಯವಿಲ್ಲವೆಂದು ಕಂಡುಬಂದಿರುವುದರಿಂದ ಈಗ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1ನೇ ಉಪಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಉಲ್ಲೇಖದ ಸರ್ಕಾರದ ಪತ್ರದಂತೆ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಆದ ನನಗೆ 
ಪ್ರತ್ಕಾಯೋಜನೆಗೊಂಡಿರುವುದರಿಂದ ಸದರಿ ಅಧಿಕಾರವನ್ನು ಚಲಾಯಿಸಿ ಸದರಿ ಕೆರೆ ಅಂಗಳದ ಪೂರ್ತಿ ಪ್ರದೇಶವು ಸದರಿ ಉಪಯೋಗಕಕೆ ಅಗತ್ಯವಿಲ್ಲವೆಂದು ಮತ್ತು ಸದರಿ ಕೆರೆ ಅಂಗಳದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ 
ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 

ಸದರಿ ಕೆರೆ ಅಂಗಳದ ಪೂರ್ತಿ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು 
ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ 
ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ ಲಿಖಿತ 
ರೂಪದಲ್ಲಿ ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಲೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ : ಕೋಲಾರ 
ತಾಲ್ಲೂಕು | ಗೌರಿಬಿದನೂರು 
ಹೋಬಳಿ 2 ಕಸಬಾ 
ಗ್ರಾಮ ಕ ಹಿರೇಬಿದನೂರು 
ಸ.ನಂ.202 ರ ಕೆರೆ ಅಂಗಳದ ಜಮೀನು ಒಟ್ಟು ವಿಸ್ತೀರ್ಣ 1 ಎಕರೆ 25 ಗುಂಟೆ ಪ್ರದೇಶದ ಪೂರ್ತಿ ವಿಸ್ತೀರ್ಣಕ್ಕೆ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 
ಚಕ್ಕುಬಂದಿ 
ಪೂರ್ವಕ್ಕೆ ರಿ. ಸ.ನಂ.241ರ ಜಮೀನು. 
ಪಶ್ಚಿಮಕ್ಕೆ ಗೌರಿಬಿದನೂರು-ಚಿಕ್ಕಬಳ್ಳಾಪುರ ರಸ್ತೆ. 
ಉತ್ತರಕ್ಕೆ ರಿ. ಸ.ನಂ.203ರ ಜಮೀನು. 
ದಕ್ಷಿಣಕ್ಕೆ ರಿ. ಸ.ನಂ.201ರ ಜಮೀನು. 


ಬಿ.ಎಸ್‌. ರಾಮಪ್ರಸಾದ್‌ 
ಪಿ.ಆರ್‌. 70 ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ೩೧೯ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂಸ್ವಾಧೀನ ಕಾಯಿದೆ ಪ್ರಕರಣ 4 (1)ರ ಅನ್ವಯ ಅಧಿಸೂಚನೆ 
ಪ್ರ.ಕ್ರ. ಎಲ್‌ಎಕ್ಕೂ ಎಸ್‌ಆರ್‌ 18: 2004-05, ದಿನಾಂಕ:13ನೇ ಫೆಬ್ರವರಿ, 2007 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕುಂಬಾರಹಳ್ಳಿ ಗ್ರಾಮದಿಂದ ಅಮಗಾರಹಳ್ಳಿಗೆ ರಸ್ತೆ ಮತ್ತು ಕುಂಬಾರಹಳ್ಳಿಯಿಂದ ರಾಜನಕೆರೆ ಅಚ್ಚುಕಟ್ಟು 
ಪ್ರದೇಶಕ್ಕೆ ರಸ್ತೆ ನಿರ್ಮಾಣಕ್ಕೆ ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರದವರಿಗೆ ಕಂಡುಬಂದಿದೆ. 
ಕರ್ನಾಟಕ ಕಾಯಿದೆ 33: 1991ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ (1894ನೇ ಸಾಲಿನ ಕೇಂದ್ರದ 1ನೇ ಅಧಿನಿಯಮ)ದ 42)ರ ಪ್ರಕರಣದಿಂದ ನಿಹಿತವಾದ ಅಧಿಕಾರಗಳನ್ನು 
ಉಪಯೋಗಿಸಲು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಕೋಲಾರ ಜಿಲ್ಲಾಧಿಕಾರಿಗಳು ಈ ಮೂಲಕ ಪ್ರಾಧಿಕಾರ 
ನೀಡಿರುವುದು ಎಂಬುದಾಗಿ ಸಂಬಂಧಪಟ್ಟವರಿಗೆ ಸದರಿ ಅಧಿನಿಯಮ ಪ್ರಕರಣ 4(1)ರ ಪ್ರಕಾರ ತಿಳುವಳಿಕೆ ಕೊಡಲಾಗಿದೆ. 
ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ 
ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ 
ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ, ಅವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು, ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರ. ಆರ್‌.ಡಿ. 53 ಎಕ್ಕೂಡಬ್ಲ್ಯೂ 75 
ದಿನಾಂಕ:25.06.1975ನ್ನು ನೋಡಿ. 
ಸದರಿ ಜಮೀನಿನ ಅನಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ 
ಆಸಕ್ತಿಯುಳ್ಳವರಿಗೆಲ್ಲರಿಗೂ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ 
ಮಾಡಲಾಗುವ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 











ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಶಿಡ್ಲಘಟ್ಟ ಹೋಬಳಿ: ಬಶೆಟ್ಟಿಹಳ್ಳಿ ಗ್ರಾಮ: ಕುಂಬಾರಹಳ್ಳಿ ಮತ್ತು ವಲಸೇನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನದ ವಿವರ 
ಸಂ. ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 






















































































































































































೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೦೭ ಭಾಗ - ೬ 
1 2 4 5 6 7 8 9 10 11 
ಗ್ರಾಮ: ಕುಂಬಾರಹಳ್ಳಿ 
ಕುಂಬಾರಹಳ್ಳಿ ಗ್ರಾಮದಿಂದ ಅಮಗಾರಹಳ್ಳಿಗೆ ರಸ್ತೆ ನಿರ್ಮಾಣಕ್ಕೆ 
1. | ವೆಂಕಟಶಿವಪ್ಪ ಸ್ವಂತ 108:1 ಖುಷ್ಕಿ 108:1 109 ಓಣಿ 108:1 0-01 0-33 
2. | ರಾಮರೆಡ್ಡಿ, ಕೃಷ್ಣಾರೆಡ್ಡಿ 109 ಖುಷ್ಕಿ 108:1 110:1 ಓಣಿ 109:1 0-03 4-62 
3. | ವೆಂಕಟಶಿವಪ್ಪ ಮತ್ತು | ಸ್ವಂತ 110:1 ಖುಷ್ಕಿ 109 110:2 110:1 110:1 0-04 4-82 
ನಾರಾಯಣಸ್ವಾಮಿ 
ಒಟ್ಟು 0-071, 
ಕುಂಬಾರಹಳ್ಳಿ ಗ್ರಾಮದಿಂದ ರಾಜನಕೆರೆ ಅಚ್ಚುಕಟ್ಟು ಪ್ರದೇಶಕ್ಕೆ ರಸ್ತೆ ನಿರ್ಮಾಣಕ್ಕೆ 
ವಲಸೇನಹಳ್ಳಿ ಗ್ರಾಮ 
4. | ವಿ.ಸಿ ನಾರಾಯಣಸ್ವಾಮಿ ಸ್ವಂತ 149:2 ಖುಷ್ಕಿ 149:1 ರಾಜಕಾಲುವೆ 149:3 149:2 0-03 3-66 
5. | ಬಿ. ರಾಮಯ್ಯ ಬಿನ್‌ ಬೈರಪ್ಪ | ಸ್ವಂತ 151 ಖುಷ್ಕಿ ರಸ್ತೆ 149:3 151 149:1 0-031, 4-67 
ಮತ್ತು ರಾಮಯ್ಯ ಬಿನ್‌ 152:1 
ಯರ್ರವೆಂಕಟಪ್ಪ 
6. | ಬೈರಪ್ಪ ಬಿನ್‌ ಸೊಣ್ಣಪ್ಪ ಸ್ವಂತ ಕಿ ಖುಷ್ಕಿ 151 151 151 153:5 0-01 1-22 
ಕುಂಬಾರಹಳ್ಳಿ ಗ್ರಾಮ 
7. | ವಿ.ಸಿ. ನಾರಾಯಣಸ್ವಾಮಿ ಬಿನ್‌ | ಸ್ವಂತ 15 ಖುಷ್ಕಿ ರಾಜ ಬಂಡೆ 15 15 0-0), 0-57 
ಚೌಡಪ್ಪ ಕಾಲುವೆ 
ಒಟ್ಟು 0-08 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 65 ಕೋಲಾರ ಜಿಲ್ಲೆ, ಕೋಲಾರ. 


